ಕರ್ನಾಟಕ ವಿಧಾನ ಪರಿಷತ್ತು 


ಪ್ರಶ ಸಂಖೆ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಸದಸ್ಕರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


4. ಉತ್ತರಿಸುವ ಸಚಿವರು 


: 1026 °° 

: ಶ್ರೀ ಎಂ.ಎ. ಗೋಪಾಲಸ್ವಾಮಿ | 
(ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 

: 29.09.2020 

: ಸಹಕಾರ ಸಚಿವರು 


kk 


ನಷ್ಟವನ್ನು ಸರಿದೂಗಿಸಲು ಸರ್ಕಾರವು 
ಕೈಗೊಂಡಿರುವ ಕ್ರಮಗಳೇನು; ತೆಂಗು 
ಬೆಳೆಗಾರರಿಗೆ ಸರ್ಕಾರವು ಪರಿಹಾರ 
ಘೋಷಿಸಿದೆಯೇ; ಘೋಷಿಸಿದ್ದಲ್ಲಿ, 
ಕ್ಲಿಂಟಾಲ್‌ಗೆ ಎಷ್ಟು ಪರಿಹಾರ 
ಘೋಷಿಸಿದೆ; (ಸಂಪೂರ್ಣ ವಿವರ 
ನೀಡುವುದು) " 


ಯೋಜನೆಯಡಿಯಲ್ಲಿ ಉಂಡೆ ಕೊಬ್ಬರಿಯನ್ನು ಖರೀದಿಸಲು 


ಪ್ರಿ " ಕ್ಲಿಂಟಾಲಿಗೆ ರೂ.10,300/- ಗಳಿಗಿಂತ ಮ: 
ಧಾರಣೆಯಲ್ಲಿ ಮಾರಾಟವಾದ ಹಿನ್ನೆಲೆಯಲ್ಲಿ" ರಾಜ್ಯ ಸರ್ಕಾರದ 
ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಬೆಲೆ 


ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು 


ರಾಜ್ಯ ಸರ್ಕಾರದ ಮನವಿಯ ಮೇರೆಗೆ ಕೇಂದ್ರ 
ಸರ್ಕಾರವು ದಿ:08.06.2020ರ ಪತ್ರದನ್ನಯ 38,250 ಮೆಟ್ರಿಕ್‌ 
ಟನ್‌ ಗರಿಷ್ಟ ಖರೀದಿ ಪ್ರಮಾಣವನ್ನು ನಿಗದಿಪಡಿಸಿ 6 ತಿಂಗಳು 
ಖರೀದಿ . ಕಾಲಾವಕಾಶವನ್ನು ನೀಡಿ, ಅನುಮೋದನೆ 
ನೀಡಿರುತ್ತದೆ. ಕೇಂದ್ರ ಸರ್ಕಾರವು ಘೋಷಿಸಿರುವ ಬೆಂಬಲ 
ಬೆಲೆ ಪ್ರತಿ ಕ್ವಿಂಟಾಲ್‌ಗೆ ರೂ.10,300/- ಗಳ ಜೊತೆಗೆ ರಾಜ್ಯದ 
ತೆಂಗು ಬೆಳೆಗಾರರ ಹಿತ ಕಾಪಾಡುವ ಉದ್ದೇಶದಿಂದ ರಾಜ್ಯ 
ಸರ್ಕಾರದ ವತಿಯಿಂದ ಪ್ರೋತ್ಸಾಹಧನವಾಗಿ ಪ್ರತಿ ಕ್ಷಿಂಟಾಲಿಗೆ 
ರೂ.1,000/- ಗಳನ್ನು ಘೋಷಿಸಿ, ಒಟ್ಟಾರೆಯಾಗಿ 


ಕಡಿಮೆ| 


ಮ 


ರೂ.1,300/- ಗಳಂತೆ ಖರೀದಿಸಲಾಗುತ್ತಿದೆ. 


ಅ ಡಿಸಂಬರ್‌ 209 ರಂದ ಕೊಬ್ಬರಿ ಸರ್ಕಾರದ ಗಮನಕ್ಕ ಬಂದಡೆ 

ಧಾರಣೆಯು ? 
ಇಳಿಮುಖವಾಗುತ್ತಿರುವುದು ಸರ್ಕಾರದ | ಸ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಕೊಬ್ಬರಿ ಉತ್ಪನ್ನವು 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಹೆಚ್ಚಿನ "ಪ್ರಮಾಣದಲ್ಲಿ ಆವಕವಾಗಿರುವುದರಿಂದ ಧಾರಣೆಯು 
ಕಾರಣಗಳೇನು; (ವಿವರ ನೀಡುವುದು) ಹಿಂದಿನ ಸಾಲುಗಳಿಗಿಂತ ಕಡಿಮೆಯಾಗಿರುತ್ತದೆ. 

3 ಧಾರಷಯ ರಾದ ಪ್ರಮಾವ್‌ ಮಾರಾ ಸಾವರ ನದ 
ಇಳಿಮುಖವಾಗುತ್ತಿರುವುದರಿಂದ ಧಾರಣೆಯು 2020-21: ನೇ ಸಾಲಿಗೆ ಕೇಂದ್ರ ಸರ್ಕಾರವು 
ತೆಂಗು ಬೆಳೆಗಾರರಿಗೆ ಆಗುತ್ತಿರುವ ಘೋಷಿಸಿರುವ ಎಫ್‌.ಎ.ಕ್ಯೂ. ಗುಣಮಟ್ಟದ ಕೊಬ್ಬರಿ ಉತ್ಪನ್ನ 


-2- 


ಇ7ತೆಂಗು ಚೆಳೆಗಾರರಿಗ ವಿಶೇಷ 
ಪ್ಯಾಕೇಜ್‌ ಅಥವಾ ಬೆಂಬಲ ಬೆಲೆ 
ಘೋಷಿಸಲು "ಮತ್ತು ನಾಫೆಡ್‌ 
ಮೂಲಕೆ ಕೊಬ್ಬರಿ : ಖರೀದಿ 


ಕೇಂದ್ರಗಳನ್ನು - ತೆರೆಯುವ. 
ಸರ್ಕಾರದ ನಿಲುವೇನು? 


1/20 ಕ್ಥಿಂಟಾಲ್‌ನಂತೆ ಉಂಡೆ ಕೊಬ್ಬರಿಯನ್ನು ಅಗತ್ಯಕ್ಕೆ 


ಕೇಂದ್ರ ಸರ್ಕಾರದ ಬೆಂಬಲ - ಬೆಲೆ 
ಮಾರ್ಗಸೂಚಿಗಳನ್ನಯ ತುಮಕೂರು, ಹಾಸನ, 
ಚಿಕ್ಕಮಗಳೂರು, ಚಿತ್ರದುರ್ಗ; ಮಂಡ್ಯ, ಮೈಸೂರು 
ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಪ್ರತಿ ರೈತರಿಂದ ಗರಿಷ್ಟ 


ತಕ್ಕಂತೆ ಖರೀದಿ "ಕೇಂದ್ರಗಳನ್ನು ತೆರೆದು ರಾಜ್ಯ 
ಸರ್ಕಾರದ ಖರೀದಿ ಸಂಸ್ಥೆಯಾದ ಕರ್ನಾಟಕ ರಾಜ್ಯ 
ಸಹಕಾರ' ಮಾರಾಟ ಮಹಾಮಂಡಳ ನಿಯಮಿತ 
(ಮಾರ್ಕ್‌ಫೆಡ್‌) ಮೂಲಕ ಖರೀದಿಸಲಾಗುತ್ತಿದೆ. 


(ಸಂಖ್ಯೆಸಿಒ 524 ಎಂಆರ್‌ 2020) 


NS (Mm 


(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


